ಕರ್ನಾಟಕ ವಿಧಾನ ಪರಿಷತ್ತು 


819 
ಶ್ರೀ ಹೆಚ್‌.ಎಂ,ರಮೇಶ್‌ ಗೌಡ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
09.03.2021 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ 


ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು. 


ಕ್ರ.ಸಂ 


ಶಶ 


ಉತ್ತರ 


ಅಂಗಡಿಗಳು ಯಾರ ಹೆಸರಿನಲಿ 
ತೆರೆಯಲಾಗಿದೆ; (ತಾಲ್ಲೂಕುವಾರು 
ವಿವರಗಳನ್ನು ನೀಡುವುದು) 


ಕರ್ನಾಟಕ ಅಗತ್ಯ ವಸ್ತುಗಳ ಸಾರ್ವಜನಿಕ ವಿತರಣಾ ಪದ್ಧತಿ (ನಿಯಂತ್ರಣ 
ಆದೇಶ 2016 


~ 


ರ ಕಲಂ 6 ಮತ್ತು ಸದಕ್ಕೆ ಅಳವಡಿಸಿದ ತಿದ್ದುಪಡಿ 


ನ್ಯಾಯಬೆಲೆ, ಅಂಗಡಿ ಮಂಜೂರಾತಿಗೆ ಕೆಳಕಂಡ ಆದ್ಯತೆಯನ. » 
ನಿಗಧಿಪಡಿಸಲಾಗಿದ್ದು ಅದರಂತೆ ನ್ಯಾಯಬೆಲೆ ಅಂಗಡಿ ಮಂಜೂರಾ ಇತಿಗೆ 
ಕ್ರಮ ಕೈಗೊಳ್ಳಲಾಗುತ್ತಿದೆ. "' 


ಎ) ಸರ್ಕಾರದ ನಿಗಮಗಳು/ಗ್ರಾಮ 


ಸ್‌/ಕೋ.!ಅಫರೇಟಿವ್‌ ಮ ಾರ್ಕೆಂಟಿಂಗ್‌ 


ಪತ್ತಿನ' ಸಹಕಾರ ಸಂಘಗಳು! 


3. ಹಾಫ್‌ ಕಾಮ್ಸ್‌ 

4. ಅಧಿಕೃತ ನೋಂದವಣಿಯಾದ ಸಹಕಾರ ಸಂಘಗಳು 

5, ಅಧಿಕೃತ ನೋಂದಣಿಯಾದ ಪ್ರಾಥಮಿಕ ಬಳಕೆದಾರರ ಸಹಕಾರ 
ಸಂಘಗಳು 

6. ನೋಂದಣಿಯಾದ ಆದಿವಾಸಿ ವಿವಿದೋದ್ದೇಶ ಸಹಕಾರ 

' ಸಂಘಗಳು. ' 

7. ನೋಂದಣಿಯಾದ ನೇಕಾರರ ಸಹಕಾರ ಸಂಘಗಳು 

8. ನೋಂದಣಿಯಾದ ಮಹಿಳಾ ವಿವಿದ್ದೋದ್ದೇಶ ಸಹಕಾರ 
ಸಂಘಗಳು ' 

9. ನೋಂದಣಿಯಾದೆ ವಿವಿದ್ಲೋಡ್ಲೇಶ ಸಹಕಾರ ಸಂಘಗಳು 


10. ಅಂಗವಿಕಲ ಕಲ್ಯಾಣ ಸಹಕಾರ ಸಂಘಗಳು 


3) 


11. ಸಹಕಾರ ಸಂಘಗಳು ನಡೆಸುವ ಬ್ಯಾಂಕ್‌ ಅಥವಾ ಕೋ- 


ಆಪರೇಟಿವ್‌ ಬ್ಯಾಂಕುಗಳು 


12. 


ಸ್ಯಾಯಬೆಲೆ ಅಂಗಡಿ ಮಂಜೂರು ಮಾಡುವ ಗ್ರಾಮ ಅಥವಾ ಸ್ಮ 
(locality) ದಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದಿ 
ಇಲಾಖೆ, `ಕರ್ನಾಟಕ ಸರ್ಕಾರದಿಂದ ಗುರುತಿಸಲ್ಪಟ್ಟ ಸ್ತ್ರೀ ಶಕ್ತಿ ಗುಂಪು 
ಮತ್ತು ಮಹಿಳಾ ಸ್ವ ಸಹಾಯ ಗುಂಪುಗಳು, ಅರ್ಜಿ ಸಲ್ಲಿಸುವ 
ದಿನಾಂಕಕ್ಕೆ 3 ವಷಢಗಳಿಗೆ ಕಡಿಮೆ ಅಲ್ಲದ ಅವಧಿಗೆ 
ಸಂಪೂರ್ಣ ಒಂದು ವರ್ಷದ ಅವಧಿಗೆ 1 ಲಕ್ಷ 


ರೂ.ಗಳ: ಕನಿಷ್ಠ ಬ್ಯಾಂಕ್‌ ಬ್ಯಾಲೆನ್ಸ್‌ ಹೊಂದಿದ್ದು ಆಯುಕ್ತರಿಂದ 


ಿ ಮಹಿಳಾ ಸ್ವಸಹಾಯ ಗುಂಪು ಮತ್ತು ಸ್ತ್ರೀ ಶಕ್ತಿ 
ಗುಂಪುಗಳ ಅರ್ಹತೆಯನ್ನು ಅಧಿಕೃತ ಪ್ರಾಧಿಕಾರಿಯು ಕಲಂ 11ರ 
ಉಪ್ಪ ಕಲಂ (2) ರಲ್ಲಿ ವಿವರಿಸಿದ ವಿಶೇಷ ಪ್ರದೇಶಗಳಲ್ಲಿ 


ಗೊಲಿಸಬಹುದಾಗಿರುತ್ತದೆ. 


ಎ) ವಿಕಲಚೇತನರ ವರ್ಗಔench mark disability 
(ಪ್ರಾರಂಭಿಕವಾಗಿ 400 ನ್ಯಾಯಬೆಲೆ ಅಂಗಡಿಗಳು) ಮತ್ತು: 


ಬಿ) ಮಂಗಳಮುಖಿಯರ ವರ್ಗ (ಪ್ರಾರಂಭಿಕವಾಗಿ 30 ನ್ಯಾಯಬೆಲೆ 


ಸಿ) ಮೇಲ್ಕಂಡ ಸಹಕಾರ ಸಂಘಗಳ ಗುಣಮಟ್ಟವನ್ನು ಅವರಿಗ 
ನಿಡಲಾಗಿರುವ ಎ ಬಿ ಮತ್ತು ಸಿ ಶ್ರೀಣಿಯ "ಆಡಿಟ್‌ ವರದಿಯನ್ನು 
ಪರಿಗಣಿಸಲಾಗುವುದು 

) ಸದರಿ ಸಹಕಾರ ಸಂಘಗಳು 03 ವರ್ಷಗಳಿಗಿಂತ 
ಂದಿನವುಗಳಾಗಿರಬೇಕು ಹಾಗೂ ಕಳೆದ 2 ವರ್ಷಗಳಿಂದ 
ನಿರಂತರವಾಗಿ ರೂ,200000/-ದಷ್ಟು ಮೊತ್ತದ ಬ್ಯಾಂಕ್‌ 
ಬ್ಯಾಲೆನ್ಸ್‌ ಹೊಂದಿರಬೇಕು. 


ಅಗತ್ಯ ವಸ್ತುಗಳ ಸಾರ್ವಜನಿಕ ವಿತರಣಾ ಪದ್ಧತಿ (ನಿಯಂತ್ರಣ) 


ಆದೇಶ 2016ರ ಕಲಂ 5 ರಂತೆ ನ್ಯಾಯಬೆಲೆ ಅಂಗಡಿ ನಡೆಸಲು ಏರಡು 


ಮಾಹೆಗಳ' ಪಡಿತರ ಪದಾರ್ಥಗಳನ್ನು ಶೇಖರಿಸುವಷ್ಟು ಸ್ಥಳಾವಕಾಶ 
ಉಳ್ಳಿ ಸೂಕ್ತವಾದ ವ್ಯಾಪಾರ ಸ್ಥಳವನ್ನು ಹೊಂದಿರಬೇಕು ಮತ್ತು 
ಎರಡು ಮಾಹೆಗಳ ಪಡಿತರ ದಾಸ್ತಾನನ್ನು ಖರೀದಿಸಲು ಸಾಕಷ್ಟು 
ಮೊತ್ತವನ್ನು ಬ್ಯಾಂಕ್‌ ಖಾತೆಯಲ್ಲಿ ಹೊಂದಿರಬೇಕು ಎಂಬ ಷರತ್ತನ್ನು 
ಸಹ:ವಿಧಿಸಲಾಗಿದೆ. 


ರಾಜ್ಯದಲ್ಲಿ ಹಾಲಿ ' 20,497 ನ್ಯಾಯಬೆಲೆ ಅಂಗಡಿಗಳಿದ್ದು 


ತಾಲ್ಲೂಕುವಾರು ವಿವರಗ 


ಒದಗಿಸಲಾಗಿದೆ. 


ಫೆ 

\ 
f 
ಈ 
[ 
pal 
[a 


ಸಿ.ಡಿ ಯ ಮುಖಾಂತರ 


ಪ 


ವಿರುತ್ತದೆ. 


ಅರ್ಜಿ 


ಣ) ಆ 


ತ್ರ 


'ಮೂಲವಿಲ್ಲದ 


ಡಿ ಮಾಲೀಕರು ಮರಣ 


ುದ 


(At 


ದಿನಗಳೊಳಗಾಗಿ 


ಡಲು ಅವಕಾಶ 
ದ್ಧತಿ (ನಿಯಂ: 


ಬಃ 


pS 
ಪ 
ಆದಾ 


\ 


ವಿದವ ಮಗಳು ನ್ಯಾಯಬೆಲೆ ಅಂಗಡಿ 
90 


ಲಾಗು 


ಸ 
ಇಂದಿಗೆ 


ಮೃ 
[NN 


pe 


ಲೀಕರು 


616ರ ಕಲಂ 13 ರನ್ವಯ ನ್ಯಾಯಬೆಲೆ ಅಂ। 


ವ! 


ಮಾ 


ಹೊಂದಿದ್ದಲ್ಲಿ ಅವರ ವಾರಸುದಾರರಿ 


ಚೀಟಿದಾರರಿಗೆ ಎತರಿ 


ಾ 


ಅಪರ ಆಧಾರ್‌ 


'2 


ರಲಾಗಿದೆ. 
ಬಯೋ 


ತ 
ವಿತರಣೆಯಾಗುವುದನ್ನು. 


ಜಾರಿಗೆ 


್ನು ರಿ 
ಭಲ್ಲಿ 


ಗಳ 


"Y 


ಪಡಿತರ 


[ov 
ಆೆ ಅಂಗಡಿಗಳಿಗೆ ಬಿಲ್ಲಿಂಗ್‌ ಮಾಡು 


ನ್ಯಾಯಬೆಲೆ ಅಂಗಡಿ 


ತಲುಪಿಸಲು ಬಯೋಮೆಟ್ರಿಕ್‌ 
ಎಲ್ಲಾ 


ಅ 


ಖೂಲಕಪಾರದರ್ಶಕವಾಗಿ 


3. 


WB 


ಹಾಗೂ ನ್ಯಾಯಬೆ 


ಅಂಗಡಿಯನ್ನು 


ನ್ಯಾಯಬೆಲೆ 


ely 


ಮರಣಿ' 


ey 


ನಡೆಸುತ್ತಿರ 


ಅಂಗಡಿಯ ಮಾಲೀಕರು 
ಕಾರ್ಡ್‌ಬಾರರಿಗೆ 


ಲ್ಲಿಅವರು 


ಅವಕಾಶವಿದೆಯೇ; 
ಬಿಪಿಎಲ್‌ 


ನೀಡುವುದು) 


= 
ದ್ವ 
ಲೆ 


ಫಿ 


ಹೊಂದಿ 

ನೀಡಲು 
ನ್ಯಾಯ 
ಮತ್ತು 


ಕೊಳ್ಳಲು ಸರ್ಕಾರವು ಯಾವ 


bre 


(ಮಾಹಿತಿ ನೀಡುವುದು) 


Wy) 


ನಿವಾರಣಾ: 


ಕುಂದುಕೊರತೆ 


ಜಾರಿಯಲ್ಲಿದೆ. 


ಚೀಟಿದಾರರಿಗೆ ಆಧಾರ್‌ ಬಯೋಮೆಟ್ರಿಕ್‌ ಮುಖಾಂತರ ಪಡಿತರ ವಿತರಣೆ 


ಮಾಡಲಾಗುತ್ತಿರುವುದರಿಂದ ಅಂಗಡಿಯಲ್ಲಿ ಉಳಿಕೆಯಾಗುವ 
ಪದಾರ್ಥವನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಮುಂದಿನ - ಮಾಹೆಯ 


ಹಂಚಿಕೆಯಲ್ಲಿ ಆರಂಭಿಕ ದಾಸ್ತಾನಾಗಿ ಕಡಿತಗೊಳಿಸಲಾಗುತ್ತದೆ. 
ಇದರಿಂದಾಗಿ ನ್ಯಾಯಬೆಲೆ ಅಂಗಡಿಯಲ್ಲಿ "  ಉಳಿಕೆಯಾಗುವ 
ಪದಾರ್ಥಗಳನ್ನು ದುರುಪಯೋಗವಾಗದಂತೆ ತಡೆಗಟ್ಟಿ ಎಲ್ಲವನೂ 
ಹಂಚಿಕೆಗೆ ಬಳಸಲು ಕ್ರಮ ಕೈಗೊಳ್ಳಲಾಗಿದೆ, 
7 


. ರಾಜ್ಯದಲ್ಲಿ ಸಾರ್ವಜನಿಕ ವಿತರಣ ಪದ್ದತಿಯ ಫಲಾನುಭವಿಗಳನ್ನು 


ಅವರವರ ಆಧಾರನೊಂದಿಗೆ ಸಂಪೂರ್ಣವಾಗಿ ಜೋಡಣೆ ಮಾಡಲಾಗಿದ್ದು, 


ಕೇಂದ್ರದ “ಒಂದು ರಾಷ್ಟ್ರ ಒಂದು ಪಡಿತರ” ಯೋಜನೆಯನ್ನು ಈಗಾಗಲೇ 


ಜಾರಿಗೆ ತರಲಾಗಿದೆ. ರಾಜ್ಯದಲ್ಲಿನ ಫಲಾನುಭವಿಗಳು ರಾಜ್ಯದ ಹಾಗೂ 


ಬೇರೆ ಯಾವುದೇ ರಾಜ್ಯದಲ್ಲಿ ಅವರ ಪ್ರತಿ ಮಾಹೆಯ ಪಡಿತರ 


ಹಂಚಿಕೆಯನ್ನು ಪಡೆದುಕೊಳ್ಳಲು ಈ ಯೋಜನೆಯಿಂದ ಅವಕಾಶ 
- 


ಮಾಡಲಾಗಿದೆ. ಹಾಗೂ ರಾಜ್ಯದ ಯಾವುದೇ ನ್ಯಾಯಬೆಲೆ ಅಂಗಡಿಯಲ್ಲಿ 


ಪಡಿತರವನ್ನು ಪಡೆಯುವ-ವ್ಯವಸ್ಥೆ ಜಾರಿಗೊಳಿಸಲಾಗಿದೆ. 


ಸಾಮಾಗ್ರಿಗಳನ್ನು 

ಅವ್ಯವಹಾರದಲ್ಲಿ ತೊಡಗಿ 
ಪ್ರಕರಣಗಳು ಕಂಡುಬಂದಿವೆಯೇ; 
ಕಂಡುಬಂದಿದ್ದಲ್ಲಿ, 


ಸಂಬಂಧಪಟ್ಟ 


ಅಧಿಕಾರಿಗಳು ಮತ್ತು ಅಂಗಡಿ, ಮಾಲೀಕರ 


ವಿರುದ್ಧ ಯಾವೆ ಕ್ರಮ? 
ಕೈಗೊಳ್ಳಲಾಗಿದೆ? (ಪುಕರಣವಾರು 


ಕಳೆದ 3 ವರ್ಷಗಳಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅನ್ನಭಾಗ 
ಯೋಜನೆಯಡಿ ಆಹಾರ ಧಾನ್ಯಗಳನ್ನು ವಿತರಿಸದೆ ಅವ್ಯವಹಾರದಲ್ಲಿ 


- 


ತೊಡಗಿರುವ ಬಗ್ಗೆ ಒಟ್ಟು 352 ಪ್ರಕರಣಗಳನ್ನು ದಾಖಲಿಸಲಾಗಿದೆ. 
ಆರೋಪ ಸಾಬೀತಾಗಿರುವ 09 ನ್ಯಾಯಬೆಲೆ" ಅಂಗಡಿಗಳನ್ನು 
ರದ್ದುಪಡಿಸಲಾಗಿದೆ, 202 ನ್ಯಾಯಬೆಲೆ ಅಂಗಡಿಗಳನ್ನು ಅಮಾನತ್ತು 


ಪಡಿಸಲಾಗಿದೆ: ಹಾಗೂ ಭದ್ರತಾ ಕೇವಣಿ ಮುಟ್ಟುಗೋಲ ು- 


ಹಾಕಿಕೊಂಡಿರುವ/ದಂಡ ವಿಧಿಸಿರುವ ಪ್ರಕರಣಗಳ ಸಂಖ್ಯೆ 108. 


(ಪ್ರಕರಣವಾರು ಮಾಹಿತಿಯನ್ನು ಅನುಬಂಥ-2 ರಲ್ಲಿ ಲಗತ್ತಿಸಿದೆ). 


ಆನಾಸ 11 ಆನಾಸ 2021 (ಇ-ಆಫೀಸ್‌) 


